ಕರ್ನಾಟಕ ವಿಧಾನ ಪರಿಷತು 


ಆ 


3 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 540 

2. ಸದಸ್ಯರ ಹೆಸರು ಡಾ॥ ತೇಜಸ್ಸಿನ ಗೌಡ 

3 ಉತ್ತರಿಸ ಬೇಕಾದ ದಿನಾಂಕ 16-12-2021 

ಪ್ರಶ್ನೆಗಳು ಉತ್ತರಗಳು 

ರಾಮನಗರ ಜಿಲ್ಲೆಯ €ಕದಾಟು ಸಮತೋಲ ಜಲಾಶಯ ಹಾಗೂ `'ಹಡಿಯುವ್‌ ನೀನನ 
ಕನಕಪುರ ತಾಲ್ಲೂಕಿನ ಯೋಜನೆಯನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಅರ್ಕಾವತಿ ಹಾಗೂ ಕಾವೇರಿ 
ವ್ಯಾಪ್ತಿಯಲ್ಲಿ ಬರುವ | ನದಿಯ ಸಂಗಮದ ಸಮೀಪದಲ್ಲಿ ನಿರ್ಮಿಸಿ. 67.16 ಟಿ.ಎಂ.ಸಿ ನೀರನ್ನು | 
ಮೇಕೆದಾಟು ಯೋಜನೆಯ | ಶೇಖರಿಸಲು ರೂ.9000.00 ಕೋಟಿ ಮೊತ್ತದ ಡಿ.ಪಿ.ಆರ್‌. ತಯಾರಿಸಲಾಗಿದೆ. “| 
ಪ್ರಸ್ತುತ ಸ್ಥಿತಿಗತಿ ಏನು; | 


(ಮಾಹಿತಿ ಒದಗಿಸುವುದು) 


€ಕದಾಟು' ಯೋಜನೆಯ 
ಉದ್ದೇಶ ಹಾಗೂ ಇದರಿಂದ 
ರಾಜ್ಯದ ಜನತೆಗೆ ಆಗುವ 
ಉಪಯುಕ್ತತೆ ಏನು ; 
(ಮಾಹಿತಿ ನೀಡುವುದು). 


ಶೀಘ್ರ ಜಾರಿಗೆ 
ಅಡೆತಡೆ 
ಕಾನೂನಿನ 
ತೊಡಕುಗಳೇನಾದೂ 


ಇರುವ 
ಯಾವುವು; 


* ಸರ್ವೋಚ್ಛ ನ್ಯಾಯಾಲಯದಿಂದ ಹಂಚಿಕೆಯಾಗಿರುವ 4.75 ಟಿ.ಎಂ.ಸಿ. 


°e 400 ನಂಗಂನಷ್ಪಟ್‌ ವಿದ್ಯುತ್‌ಅನ್ನು ಉತ್ಪಾದಿಸಲು. | 
ಸದರಿ ಯೋಜನೆಗೆ ಬೇಕಾದ ತೀರುವಳಿಗಳು- 


ಈ ಯೋಜನೆಯ ವಿವರಗಳು ಕೆಳಗಿನಂತಿದೆ: 


ಳ ಈ ಯೋಜನೆಯ Pre-Feasibility Report ಗ ಅನ್ನು 
ಅನುಮೋದನೆ ಕೋರಿ ಕೇಂದ್ರ ಜಲ ಆಯೋಗ ನವದೆಹಲಿಗೆ | 
ದಿನಾಂಕ:04.08.2018 ರಂದು ಸಲ್ಲಿಸಲಾಗಿತ್ತು | 

Y ಕೇಂದ್ರ ಜಲ ಆಯೋಗದ ದಿನಾಂಕ:22.112018 ರ ಪತ್ರದಲ್ಲಿ ಸದರಿ 
ಯೋಜನೆಯ ವಿವರವಾದ ಯೋಜನಾ ವರದಿಯನ್ನು ತಯಾರಿಸಲು 
ಅನುಮೋದನೆ ನೀಡಿದೆ. 

ಳ ಈ ಯೋಜನೆಯ ವಿವರವಾದ ಯೋಜನಾ ವರದಿಯನ್ನು ರೂ.9000.00 
ಕೋಟಿ ಮೊತ್ತಕ್ಕೆ ತಯಾರಿಸಿ ದಿನಾಂಕ:18.01.2019 ಕನಯ ಕೇಂದ್ರ ಜಲ 
ಆಯೋಗದ ಅನುಮೋದನೆ ಕೋರಿ ಸಲ್ಲಿಸಲಾಗಿದ್ದು, ವಿವಿಧ' 
ನಿರ್ದೇಶನಾಲಯಗಳ ಪರಿಶೀಲನೆಯಲ್ಲಿದೆ. 


ಳ ಯೋಜನೆಗೆ vಅವಶ್ಯವಿರುವ Environmental Impact Assessment 


(EIA) & ircitiicit Management Plan (EMP) 
ವರದಿಗಳನ್ನು ತಯಾರಿಸಲು Terms of Reference (TOR) | 
ಅರ್ಜಿಯನ್ನು ದಿನಾಂಕ:20.06.2019 ಹಾಗೂ ಹೆಚ್ಚುವರಿ ಮಾಹಿತಿಗಳನ್ನು 
ದಿನಾಂಕ:041 10.2019 ರಂದು ಪರಿಸರ ಅರಣ್ಯ "ಮತ್ತು ಹನಾಮಾನ 


ಬದಲಾವಣೆಯ ಸಚಿವಾಲಯದ (MoFEF & ce) Sk! 
ಅಪ್‌ಲೋಡ್‌ ಮಾಡಲಾಗಿದ್ದು, ಅನುಮೋದನೆ ನಿರೀಕ್ಷಿಸ 
€ಕದಾಟು ಯೋಜನಯ ಪ್ರಮುಖ ಉದ್ದೇಶಗಳು ವ ; 


* ಕಾವೇರಿ ನ್ಯಾಯಾಧೀಕರಣದ ದಿನಾಂಕ:05-02-2007 ರ ಅಂತಿಮ' 
ತೀರ್ಪನ್ನು ಗೌರವಾನ್ನಿತ ಸರ್ವೋಚ್ಚ ನ್ಯಾಯಾಲಯದ | 
ದಿನಾಂಕ: 16-02- 2018 ರ ತದೇಶದಲ್ಲಿ ಮಾರ್ಪಡಿಸಿರುವಂತೆ ತಮಿಳುನಾಡು 
ರಾಜ್ಯಕ್ಕೆ ಸಾಮಾನ್ಯ ಮಳೆ ವರ್ಷದಲ್ಲಿ 177.25 ಟಿ.ಎಂ.ಸಿ. ನೀರನ್ನು 
ಮಾಸಿಕವಾರು ನಿಯಂತ್ರಿಸಲು. 


(consumptive use) ನೀರನ್ನು ಬೆಂಗಳೂರು ನಗರವೂ ಸೇರಿದಂತೆ ' 
ಕುಡಿಯುವ ಹಾಗೂ ಗೃಹೋಪಯೋಗಿ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಳಲು. 


i ಸದರಿ ವಿವರವಾದ ಯೋಜನಾ ವರದಿಯು ಕೇಂದ್ರ ಜಲ ಆಯೋಗದ | 
ವಿವಿಧ ನಿರ್ದೇಶನಾಲಯಗಳ ತೀರುವಳಿ ಅಗತ್ಯವಿರುತ್ತದೆ. 


i. ಕೇಂದ್ರ ಜಲ ಆಯೋಗ, ನವದೆಹಲಿ ರವರು ಸದರಿ ಯೋಜನೆಯ ಕುರಿತು | 


ಉತ್ತರಗಳು 


Cauvery Water Management Authority ರವರ ಅಭಿಪ್ರಾಯ | 
ಯಾವ ರೀತಿ ಯಾರು ವಾದ ಕೋರಿದೆ; 
| ಮಂಡಿಸುತ್ತಿದ್ದಾರೆ; ಇದಕ್ಕೆ | 
| ತಗುಲಿರುವ ವೆಚ್ಚವೆಷ್ಟು i: ಯೋಜನೆಗೆ ಅವಶ್ಯವಿರುವ Environmental Impact Assessment 


(EIA) & Environmental Management Plan (EMP) 
i. ತಯಾರಿಸ Terms of Reference (ToR) ಅರ್ಜಿಗೆ 
ರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯದ 


pg & co ಅನುಮೋದನೆ ನಿರೀಕ್ಷಿಸಲಾಗಿದೆ. 


ತೀರುವಳಿಗಳ ಅವಶ್ಯವಿರುತ್ತದೆ. 


| v. ಮಿಸಲೇನಿಯಸ್‌ ಅರ್ಜಿ ಸಂ. 3127/2018 : ಮೇಕೆದಾಟು ಯೋಜನೆಯ 
| ವಿಸ್ತ ¥ ಯೋಜನಾ ವರದಿಯನ್ನು ಸಿದ್ದಪ ಡಿಸಲು ಕರ್ನಾ ಟಕಕ್ಕೆ ಅನುಮತಿ 
ನೀಡೆರುವ ದಿ:22.11.2018 ರ ಪತ್ರವನ್ನು ಅನುಷ್ಠಾನಗೊಳಿಸದಂತೆ | 


| 
| 
| 
| iv. ಪ್ರಸ್ತಾಪಿತ ಯೋಜನೆಗೆ ವನ್ಯಜೀವಿ. ಅರಣ್ಯ ಹಾಗೂ ಪರಿಸರದ ಶಾಸನಬದ್ಧ 
| 
} 
| 
| 


ಪ್ರಾರ್ಥಿಸಿ ತಮಿಳುನಾಡು ಸರ್ಕಾರದವರು ದಿನಾಂಕ:30.11.2018 ರಂದು | 
ಸರ್ವೋಚ್ಛ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದೆ. ಪ್ರಕರಣವು 
ಮಾನ್ಯ ಸರ್ವೋಚ್ಛ ನ್ಯಾಯಾಲಯದಲ್ಲಿ ಬಾಕಿಯಿರುತ್ತದೆ. ಸರ್ವೋಚ್ಚ 
| ನ್ಯಾಯಾಲಯವು ಯವುದೇ ತಡೆಯಾಜ್ಞೆ ನೀಡಿರುವುದಿಲ್ಲ. § 


vi. ಮಿಸ್ಪಲೇನಿಯಸ್‌ ಅರ್ಜಿ ಡೈರಿ ನಂ. 20271/2021 : ರಾಜ್ನ ಸರ್ಕಾರವು 
ಅನುಮೋದನೆಗಾಗಿ ಸಲ್ಲಿಸಿರುವ ಮೇಕೆದಾಟು ಯೋಜನೆಯ ವಸ್ತತ 
ಯೋಜನಾ ವರದಿಯನ್ನು ತಿರಸ್ಕರಿಸುವಂತೆ ಕೇಂದ್ರ ಜಲ ಆಯೋಗಕ್ಕೆ 
ನಿರ್ದೇಶನ ನೀಡಬೇಕೆಂದು ಹಾಗೂ ಕೇಂದ್ರ ಸರ್ಕಾರದ ಪರಿಸರ ಮತ್ತು 
ಅರಣ್ಯ ಇಲಾಖೆಯು ಯಾವುದೇ ತೀರುವಳಿಗಳನ್ನು ನೀಡದಂತೆ ಕೆಂದ 
ಪರಿಸರ ಹಾಗೂ ಅರಣ್ಯ ಇಲಾಖೆಗೆ ನಿರ್ದೇಶನ ನೀಡಬೇಕೆಂದು ಪ್ರಾರ್ಥಿಸಿ 
ತಮಿಳುನಾಡು ಸರ್ಕಾರದವರು ದಿ: 27.08.2021 ರಂದು ಸರ್ವೋಚ್ಛ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿ ದೆ. 


[ne] 


vii. ಸಿವಿಲ್‌ ಅರ್ಜಿ ಸಂಖ್ಯೆ:5608/2021 $ ಮೇಕೆದಾಟು ಪ್ರಕರಣವು 
ಸರ್ವೋಚ್ಛ ನ್ಯಾಯಾಲಯದ ಮುಂದೆ ಈಗಾಗಲೇ ಇರುವುದರಿಂದ 
ರಾಷ್ಟ್ರೀಯ" ಹಸಿರು ನ್ಯಾಯಮಂಡಳಿಯ ಪೀಠದ ಸ್ವಯಂಪ್ರೇರಿತ 
ಪ್ರಕಿಯೆಯನ್ನು ಮುಂದುವರಿಸು »ುವ ಅಗತ್ಯವಿಲ್ಲ ಎಂದು ಮಾನ್ಯ ರಾಷ್ಟೀಯ 
ಹಸಿರು ನ್ಯಾಯಮಂಡಳಿಯು ದಿನಾಂಕ:17-06-2021 ರಂದು ಆದೇಶಿಸಿ 
ಸದರಿ ಪ್ರಕರಣದ ವಿಚಾರಣೆಯನ್ನು ಮುಕ್ತಾಯಗೊಳಿಸಿದ ಆದೇಶದ 

| | ವಿರುದ್ಧ ತಡೆಯಾಜ್ಞೆ ನೀಡುವಂತೆ ಪ್ರಾರ್ಥಿಸಿ ತಮಿಳುನಾಡು 

ಸರ್ಕಾರದವರು ದಿನಾ೦ಕ:11.08.2021 ರಂದು ಸರ್ವೋಚ್ಛ 
| ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದೆ. 


| ಸದರಿ ಅರ್ಜಿಗೆ ಕರ್ನಾಟಕ ರಾಜ್ಯದ ಪರವಾಗಿ ಕೇವಿಯಟ್‌ನ್ನು 
| | RNG ಪ್ರಕರಣವು ಮಾನ್ಯ ಸರ್ವೋಜ್ಞ ನ್ಯಾಯಾಲಯದಲ್ಲಿ 
ನಾಕಿಯಿರುತ್ತದೆ. | 


ii: ಮೇಕೆದಾಟು ಪ್ರಕರಣವು ಸರ್ವೋಚ್ಛ ನ್ಯಾಯಾಲಯದ ಮುಂದೆ ಹಲವು 
ಬಾರಿ ವಿಚಾರಣೆಗೆ ಬಂದಿದ್ದು. ಮಾನ್ಯ ಅಡ್ಡೊಕೇಟ್‌ ಜನರಲ್‌ ಹಾಗೂ 

ಹಿರಿಯ ವಕೀಲರು / ವಕೀಲರ ತಂಡವು ಮಾನ್ಯ ಸರ್ವೋಚ್ಛ | 
ನ್ಯಾಯಾಲಯದಲ್ಲಿ ರಾಜ್ಯವನ್ನು ಪ್ರತಿನಿಧಿಸುತ್ತಿದ್ದಾರೆ 


| | ವಿವಿಧ ನ್ಯಾಯಾಲಯಗಳಲ್ಲಿನ Riek ಇಲ್ಲಿಯವರೆಗೂ | 
KS | ರೂ.1190,000/- ಗಳನ್ನು (ರೂಪಾಯಿ ಹನ್ನೊಂದು ಲಕ್ಷ ತೊಂಬತ್ತು ಸಾವಿರ | 


ರೂಪಿತವಾಯಿತು; ಹಿಂದಿನ 
ಸರ್ಕಾರಗಳ ಕಾಲದಿಂದಲೂ 
ಯಾವ ಯಾವ ರೀತಿಯ 
ಪ್ರಯತ್ನ ಮಾಡಲಾಗಿದೆ; 
(ಮುನ್ನಡೆ ಹಿನ್ನೆಡೆ ಅಂಕಿ 
ಅಂಶ ಸಹಿತ ಮಾಹಿತಿ 
ನೀಡುವುದು) 


. ಸನ್ಮಾನ್ಯ ಮುಖ್ಯ ಮಂತ್ರಿಗಳು, ಕರ್ನಾಟಕ ಸರ್ಕಾರ ರವರು ಸನ್ಮಾನ್ಯ 


10. 


€ಕೆದಾಟು 5 ್ಯ 
ಬಗ್ಗೆ ದಿನಾಂಕ: 1009. 2013 ರಂದು ಮಾನ್ಯ ಜಲಸಂಪನ್ಮೂಲ ಸಜೆವರ 
ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ "ನೀಕೆದಾಟು * ಯೋಜನೆಗೆ 
ಜಲಸಂಪನೂಲ ಇಲಾಖೆಯಿಂದ .ವಿವರವಾದ ಯೋಜನಾ ವರದಿಯನ್ನು 
ತಯಾರಿಸಲು" ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ ನೀರಾವರಿ ನಿಗಮ. 
ರವರಿಗೆ ನಿರ್ದೇಶನ ನೀಡಲಾಗಿದೆ. 


ಅದರಂತೆ ದಿನಾಂಕ:30.11.2014 ರಲ್ಲಿ Global expression of interest 
ಅನ್ನು ಆಹ್ವಾನಿಸಲಾಗಿತ್ತು. ಈ ಸಂಬಂಧ ಬಿಡ್ಡುದಾರರು ಅತಿ ಹೆಚ್ಚಾಗಿ 
ದರವನ್ನು ಸಮೂದಿಸಿದ್ದು, ದಿನಾಂಕ:25.11.2015 ರಂದು ನಡೆದ ಕಾವೇರಿ 
ನೀರಾವರಿ ನಿಗಮದ ಮಂಡಳಿಯ 53ನೇ ಸಭೆಯಲ್ಲಿ ಪ್ರಸ್ತಾವನೆಯನ್ನು 
ತಿರಸ್ಕರಿಸಲಾಗಿದೆ. 


ಸರ್ಕಾರದ ಆದೇಶ ದಿನಾಂಕ:13-03-2017 ರಲ್ಲಿ ರೂ.5912.00 ಕೋಟಿ 
ಮೊತ್ತದ ಯೋಜನಾ ಅಂದಾಜಿಗೆ ತಾತ್ಲಿಕ ಅನುಮೋದನೆ ನೀಡಲಾಗಿತ್ತು. 


ಯೋಜನೆಯ Pe-Feasibility Report (PFR) ಅನ್ನು ಅನುಮೋದನೆ 
ಕೋರಿ ಕೇಂದ್ರ ಜಲ ಆಯೋಗಕ್ಕೆ ದಿನಾಂಕ:04. 08. 2018 ರಂದು 
ಸಲ್ಲಿಸಲಾಗಿತ್ತು. 


ಸದರಿ ವರದಿಯನ್ನು ಪರಿಶೀಲಿಸಿ ಕೇಂದ್ರ ಜಲ ಆಯೋಗವು 
ದಿನಾಂಕ:22.11.2018 ರ ಪತ್ರದಲ್ಲಿ ಯೋಜನೆಯ ವಿವರವಾದ ಯೋಜನಾ 
ವರದಿಯನ್ನು ತಯಾರಿಸಲು ಅನುಮೋದನೆ ನೀಡಿದೆ. 


ವಿವರವಾದ ಯೋಜನಾ ವರದಿಯನ್ನು ರೂ.9000.00 ಕೋಟಿ ಮೊತ್ತಕ್ಕೆ 
ತಯಾರಿಸಿ ದಿನಾಂಕ:18.01.2019 ಡರಿಜು ಕೇಂದ್ರ ಜಲ ಆಯೋಗಕ್ಕೆ 
ಸಲ್ಲಿಸಲಾಗಿದೆ. 


ನ್ಮಾನ್ಯ ಮುಖ್ಯ ಮಂತ್ರಿಗಳು, ಕರ್ನಾಟಕ ಸರ್ಕಾರ ರವರು ಸನ್ಮಾನ್ಯ ಪ್ರಧಾನ 
ಮಸೆ ಬರೆದ ದಿನಾಂಕ:30-04-2015 ಮತ್ತು 27- 12- 2018 ರ 
ಪತ್ರಗಳಲ್ಲಿ ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಮೆಮೊರಂಡಮ್‌ 
ಸಲ್ಲಿಸಿ, ಯೋಜನೆಗೆ ಅವಶ್ಯವಿರುವ ಅನುಮೋದನೆ / ತೀರುವಳಿಗಳನ್ನು 
ನೀಡುವಂತೆ ಕೋರಲಾಗಿತ್ತು. 


ನ್ಸಾನ್ಯ ಮುಖ್ಯ ಮಂತ್ರಿಗಳು, ಕರ್ನಾಟಕ ಸರ್ಕಾರ ರವರು ಮಾನ್ಯ 
ಸಜನ, ಜಲ "5 ಮಂತ್ರಾಲಯ, ಭಾರತ ಸರ್ಕಾರ ಇವರಿಗೆ ದಿನಾಂಕ: 
15-06-2019, 06-08-2019, 11-11-2019, 15-12-2019, 
18-09-2020 ಮತ್ತು 25-08-2021 ರ ಪತ್ರಗಳಲ್ಲಿ ಕೇಂದ್ರ ಜಲ 
ಆಯೋಗದ ವಿವಿಧ ನಿರ್ದೇಶನಾಲಯಗಳ ಸಂಬಂಧಪಟ್ಟ ಅಧಿಕಾರಿಗಳಿಂದ 
ಅಗತ್ಯ ಅನುಮೋದನೆ ದೊರಕಿಸಿಕೊಡಲು ಕೋರಿರುತ್ತಾರೆ. 


ಮುಖ್ಯಮಂತ್ರಿಗಳು, ತಮಿಳುನಾಡು ಸರ್ಕಾರ ಇವರಿಗೆ 
ದಿನಾಂಕ:03-07-2021 ರ ಪತ್ರದಲ್ಲಿ ಮೇಕೆದಾಟು ಯೋಜನೆಗೆ ವಿರೋಧ 
ವ್ಯಕ್ತಪಡಿಸದಿರಲು ಕೋರಿರುತ್ತಾರೆ. 


ಸನ್ಮಾನ್ಯ ಮುಖ್ಯ ಮಂತ್ರಿಗಳು, ಕರ್ನಾಟಕ ಸರ್ಕಾರ ರವರು 
ದಿನಾಂಕ:03.07.2021 ರಂದು ಸನ್ಮಾನ್ಯ ಪ್ರಧಾನ ಮಂತ್ರಿ os ಮಾನ್ಯ 
ಕೇಂದ್ರ ಜಲ ಶಕ್ತಿ ಸಚಿವರಿಗೆ ಹಾಗೂ "ಮಾನ್ಯ ಕೇಂದ್ರ ಪರಿಸರ ಸಜಿವರಿಗೆ' 
ಯೋಜನೆಗೆ ಅವಶ್ಯವಿರುವ Nisa Impact Assessment 


(EIA) & Environmental Management Plan (EMP) 


ಪ್ರಶ್ನೆಗಳು ಉತ್ತರಗಳು 


ವರದಿಗಳನ್ನು ತಯಾರಿಸಲು Terms of Reference (TOR) ಗೆ ಕೇಂದ್ರ 
ಪರಿಸರ ಹಾಗೂ ಅರಣ್ಯ ಸಚಿವಾಲಯದ ಸಂಬಂಧಪಟ್ಟ ಅಧಿಕಾರಿಗಳಿಂದ 
ಅನುಮತಿ ದೊರಕಿಸಿಕೊಡಲು ಕೋರಿರುತ್ತಾರೆ. 


| | | I. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ರವರು ಮಾನ್ಯ | 
ಕಾರ್ಯದರ್ಶಿಗಳು, ಕೇಂದ್ರ ಜಲ ಶಕ್ತಿ ಮಂತ್ರಾಲಯ. ಭಾರತ ಸರ್ಕಾರ 
ಇವರಿಗೆ ದಿನಾಂಕ:19.11.2019 ಮತ್ತು 08.05.2020 ರ ಪತ್ರಗಳಲ್ಲಿ ಕೇಂದ್ರ 
ಜಲ ಆಯೋಗದ ವಿವಿಧ ನಿರ್ದೇಶನಾಲಯಗಳಿಗೆ ಪ್ರಸ್ತಾವನೆಗೆ 
ಅನುಮೋದನೆ ನೀಡುವಂತೆ ಸೂಚಿಸಲು ಕೋರಿರುತ್ತಾರೆ. 


12. ಮಾನ್ಯ ಜಲಸಂಪನ್ಮೂಲ ಸಚಿವರು, ಕರ್ನಾಟಕ ಸರ್ಕಾರ ರವರು 
ದಿನಾಂಕ:03.07.2019. 25.02.2020, ದಿನಾಂಕ:14.07.2020 ಮತು 
18.11.2020 ರ ಪತ್ರಗಳಲ್ಲಿ ಮೇಕೆದಾಟು ಯೋಜನೆಯ ವಏವರವಾದ 
ಯೋಜನಾ ವರದಿಗೆ ಕೇಂದ್ರ ಜಲ ಆಯೋಗದ ವಿವಿಧ 
ನಿರ್ದೇಶನಾಲಯಗಳಿಂದ ಅನುಮೋದನೆ ದೊರಕಿಸಿ ಕೊಡುವಂತೆ ಕೇಂದ್ರ 
ಸರ್ಕಾರದ ಮಾನ್ಯ ಜಲಶಕ್ತಿ ಸಚಿವರನ್ನು ಕೋರಿರುತ್ತಾರೆ. 

ಶೀಕೆದಾಟು ಯೋಜನಯ ಪೂರ್ವ ಕಾರ್ಯಸಾಧ್ಯತಾ ವರದಿ / ವವರವಾ 
ಅನುಷ್ಠಾನಕ್ಕಾಗಿ ತಗುಲಿರುವ | ಯೋಜನಾ ವರದಿಯನ್ನು ತಯಾರಿಸಲು ಇಲ್ಲಿಯವರೆಗೂ ರೂ.8.86 ಕೋಟಿ 
ಯೋಜಿತ ವೆಚ್ಚವೆಷ್ಟು 9? ಮೊತ್ತ ವೆಚ್ಚವಾಗಿದೆ. | 
(ಕೇಂದ್ರ ಹಾಗೂ ರಾಜ್ಯದ 
ಪಾಲನ್ನು ಅಂಕಿ ಅಂಶ 
ಸಮೇತ ವಿವರಿಸುವುದು). 
ಸಂಖಜಸಾನ B2 ಎನ್‌ಎಲ್‌ಎ 7021 


ಯ್ಯ 
ಈ 


ind ಎಂ. ಕಾರಜೋಫ್‌ 


ಜಲಸಂಪನ್ಮೂಲ ಸಚಿವರು 


